


CPMG/ KA/ BG-GPO/13/2003-2005 1 | ವಿಶ್ವಮಾನವ ವರ್ಷ 











9 


GQ 


ಕರ್ನಾಟಕ ರಾಜ್ಯಕತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೨, ೨೦೦೪ (ಶ್ರಾವಣ ೨೧, ಶಕ ವರ್ಷ ೧೯೨೬) ಸಂಚಿಕೆ ೩೩ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 19 ಕಾಬಾಸೇ 2004, ಬೆಂಗಳೂರು, ದಿನಾಂಕ: 9ನೇ ಜುಲೈ 2004 

ಶ್ರೀ ಟಿ.ಜಿ. ಮಂಜುನಾಥ್‌, ಬಾಯ್ದರುಗಳ ಉಪ ನಿರ್ದೇಶಕರು, ಕಾರ್ಯಾನೆ ಮತ್ತು ಬಾಯ್ದರುಗಳ ಇಲಾಖೆ, ಬೆಂಗಳೂರು, 
ಇವರಿಗೆ ವೇತನ ಶ್ರೇಣಿ ರೂ.10620-14960ರ ಬಾಯ್ದರುಗಳ ಜಂಟಿ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ ಶ್ರೀ ಕೆ.ಎಸ್‌. ಗೋಪಾಲ್‌, ಬಾಯ್ಲರುಗಳ ಜಂಟಿ ನಿರ್ದೇಶಕರು, ಬೆಂಗಳೂರು 
ಇವರ ವಯೋನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋಪಾಲ್‌ 
ಪಿ.ಆರ್‌. 1150 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಕಾರ್ಮಿಕ ಇಲಾಖೆ (ಕಾರಾನೆ ಮತ್ತು ಬಾಯ್ದರುಗಳು) 
HIGH COURT OF KARNATAKA 
NOTIFICATION 
No. GOB(1)16(141)/2003 Bangalore, Dated: 21° July, 2004 

Sri Vijayakumar M. Pawale, Civil Judge (Jr.Dn) and JMFC., Raichur, is permitted to surrender 30 
days of Earned Leave from 2.7.2004 to 31.7.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1145 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(1)16(134)/2003 Bangalore, Dated: 21° July, 2004 

Sri K.B. Asode, XXI Addl. Chief Metropolitan Magistrate and XXlll Addl. Judge, Court of Small 
Causes, Bangalore, is permitted to surrender 30 days of Earned Leave from 1.7.2004 to 30.7.2004 (bdi) 
for the block period of 2003-04. 


(೪೦೯) 


೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೨, ೨೦೦೪ ಭಾಗ - ೨ 





He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1146 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(1)16(137)/2003 Bangalore, Dated: 21° July, 2004 

Smt Sumangala 5. Basavannour, Addl. Civil Judge (Jr.Dn) and JMFC-lll Court, Raichur, is 
permitted to surrender 30 days of Earned Leave from 1.7.2004 to 30.7.2004 (bdi) for the block period of 
2003-04. 

She shall be paid pay and allowances admissible for the period of leave so surrendered at the 
rate of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1147 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(1)14(111)/2003 Bangalore, Dated: 21°" July, 2004 

Sri D. Vishweswara Bhat, Presiding Officer, Fast Track Court-lll, Tumkur, is permitted to 
surrender 30 days of Earned Leave from 1.7.2004 to 30.7.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1148 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I)14(135)/2003 Bangalore, Dated: 20" July, 2004 

Sri G.D. Narasimha Murthy, Presiding Officer, Fast Track Court, Ramanagaram, is permitted to 
surrender 30 days of Earned Leave from 1.7.2004 to 30.7.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1149 R. RANGASWAMY 
Assistant Registrar. 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಪ್ರಯು 92 ವಾಪ್ರಸಿ 2004, ಬೆಂಗಳೂರು, ದಿನಾಂಕ: 22ನೇ ಜುಲೈ 2004 

ಶ್ರೀ ಆರ್‌. ನರೇಂದ್ರನಾಥ್‌, ಉಪನಿರ್ದೇಶಕರು, ವಾರ್ತಾ ಇಲಾಖೆ, ಬೆಂಗಳೂರು ಇವರನ್ನು ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ, ಬೆಂಗಳೂರು ಇಲ್ಲಿಗೆ ಸಾರ್ವಜನಿಕ 
ಸಂಪರ್ಕಾಧಿಕಾರಿಯನ್ನಾಗಿ ಶ್ರೀ ರಾಮಾನಾಯ್ಕರವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಗೆ 
ವಹಿಸಿಕೊಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ಸೀತಮ್ಮ 
ಪಿ.ಆರ್‌. 1151 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೧೨, ೨೦೦೪ ೪೧೧ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2004(ಭಾಗ), ಬೆಂಗಳೂರು, ದಿನಾಂಕ: 23ನೇ ಜುಲೈ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2004 ದಿನಾಂಕ: 24.6.2004ರ ಕ್ರಮ ಸಂಖ್ಯೆ: 32 ರಲ್ಲಿನ ಡಾ: 
ಕೆ. ವೆಂಕಟೇಶ ನಾಯ್ಕ, ಇವರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಹಿರೇಹಳ್ಳ, ರೋಣ ತಾಲ್ಲೂಕು, ಗದಗ ಜಿಲ್ಲೆ ಇಲ್ಲಿಗೆ ನೇಮಕಾತಿ 
ಮಾಡಿರುವುದನ್ನು ಮಾರ್ಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಮುದಾಯ ಆರೋಗ್ಯ ಕೇಂದ್ರ, 
ಗುತ್ತಲ ಹಾವೇರಿ ಜಿಲ್ಲೆ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಉಳಿದಂತೆ ದಿನಾಂಕ 24-6-2004ರ ಅಧಿಸೂಚನೆಯಲ್ಲಿನ ಷರತ್ತುಗಳು ಜಾರಿಯಲ್ಲಿರುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1152 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ. 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 272 ರಾಲೆಪ 2002, ಬೆಂಗಳೂರು, ದಿನಾಂಕ: 23ನೇ ಜುಲೈ 2004 
ಶ್ರೀ ರುದ್ರಮೂರ್ತಿ, ಸ್ಥಳ ನಿರೀಕ್ಷಣೆಯಲ್ಲಿರುವ ಲೆಕ್ಕ ಪರಿಶೋಧನಾಧಿಕಾರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಹಾಯಕ ನಿಯಂತ್ರಕರ ಕಚೇರಿ, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 
ಬೆಂಗಳೂರು ಇಲ್ಲಿ ಖಾಲಿ ಇರುವ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1153 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ಅಧಿಸೂಚನೆ 
ಸಂಖ್ಯೆ: ಆಇ 192 ರಾಲೆಪ 2004, ಬೆಂಗಳೂರು, ದಿನಾಂಕ: 23ನೇ ಜುಲೈ 2004 
ಶ್ರೀ ಎಂ.ಜಿ. ಭಟ್‌, ಲೆಕ್ಕಪರಿಶೋಧನಾಧಿಕಾರಿ, ಆಯುಕ್ತರ ಕಛೇರಿ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ, ಬೆಂಗಳೂರು 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ಸರ್ಕಾರದ ಸಚಿವಾಲಯದ ಒಳಾಡಳಿತ ಮತ್ತು 
ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರುವ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ (ಸಿಬ್ಬಂದಿ-1 ಶಾಖೆ)ಗೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1154 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ಅಧಿಸೂಚನೆ ಸಂಖ್ಯೆ: ಆಇ 193 ರಾಲೆಪ 2004, ಬೆಂಗಳೂರು, ದಿನಾಂಕ: 23ನೇ ಜುಲೈ 2004 
ಶ್ರೀ ಎನ್‌.ವಿ. ಜೋಷಿ, ಸ್ಥಳ ನಿರೀಕ್ಷಣೆಯಲ್ಲಿರುವ ಲೆಕ್ಕ ಪರಿಶೋಧನಾಧಿಕಾರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರಿ ಲೆಕ್ಕ ಪರಿಶೋಧಕರ ಕಚೇರಿ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1155 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 116 ನಯೋಸೇ 2004, ಬೆಂಗಳೂರು, ದಿನಾಂಕ: 26ನೇ ಜುಲೈ 2004 
ಶ್ರೀ ಎಲ್‌. ಲಿಂಗಯ್ಯ, ನಗರ ಯೋಜನಾ ಉಪ ನಿರ್ದೇಶಕರು, ಕೇಂದ್ರ ಕಾರ್ಯಸ್ಥಾನ, ನಗರ ಯೋಜನಾ ನಿರ್ದೇಶಕರ 
ಕಛೇರಿ, ಬೆಂಗಳೂರು ಇವರನ್ನು ನಗರಾಭಿವೃದ್ಧಿ ಪ್ರಾಧಿಕಾರ, ಮಂಗಳೂರು ಕಛೇರಿಯಲ್ಲಿ ಖಾಲಿ ಇರುವ ನಗರ ಯೋಜನಾ ಸದಸ್ಯರ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕ ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸಲು 
ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1156 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೨, ೨೦೦೪ ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2004, ಬೆಂಗಳೂರು, ದಿನಾಂಕ: 27ನೇ ಜುಲೈ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2004 ದಿನಾಂಕ: 24.6.2004 ಹಾಗೂ ದಿನಾಂಕ: 9.7.2004 
ರಲ್ಲಿ ಈ ಕೆಳಕಂಡ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳನ್ನು ಸ್ಥಳನಿಯುಕ್ತಿಗೊಳಿಸಿ ನೇಮಕಾತಿ ಆದೇಶ ನೀಡಿರುವುದನ್ನು ಮಾರ್ಪಡಿಸಿ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ನೇಮಕ ಮಾಡಲಾಗಿದೆ. 




















ಕ್ರ. ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಈಗ ಮಾರ್ಪಡಿಸಿ ಸ್ಥಳನಿಯುಕ್ತಿ 

ಸಂ. ಹೆಸರು ಮತ್ತು ವಿಳಾಸ ಮಾಡಿರುವ ಸ್ಥಳ 

1. ಡಾ: ಭಾಗ್ಯಲಕ್ಷ್ಮಿಡಿ. ಪ್ರಾ.ಆ.ಕೇಂದ್ರ, ಗೊಟ್ಟಿಗೆರೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಸಾಕವೈ ಪ್ರಾ.ಆ.ಕೇಂದ್ರ, ನಾಗವಲ್ಲಿ, ತುಮಕೂರು ಜಿಲ್ಲೆ. ಬೆಂಗಳೂರು ನಗರ ಜಿಲ್ಲೆ. 

2. ಡಾ: ಲಕ್ಷಿ ದೇವಿ ಎಂ. ಐ.ಪಿ.ಪಿ. ಕೇಂದ್ರ, ಅರಕೆರೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಸಾಕವೈ ಪ್ರಾಆಕೇಂದ್ರ, ಅ್ಯಂಡರ್‌ಸನ್‌ಪೇಟೆ, ಬೆಂಗಳೂರು ನಗರ ಜಿಲ್ಲೆ. 
ಕೆ.ಜಿ.ಎಫ್‌. ಕೋಲಾರ ಜಿಲ್ಲೆ. 

3. (ಡಾ: ಉಷಾ ವಾಣಿಶ್ರೀ, ಪ್ರಾ.ಆ.ಕೇಂದ್ರ, ಯಲ್ಲೋಡ್ಹು, ಗುಡಿಬಂಡೆ ತಾಲ್ಲೂಕು, 
ಸಾಕವೈ, ಪ್ರಾಆಕೇಂದ್ರ, ಹೆಗ್ಗನಕೋಟೆ, ಕೋಲಾರ ಜಿಲ್ಲೆ. 
ಚಿಂತಾಮಣಿ ತಾಲ್ಲೂಕು, ಕೋಲಾರ ಜಿಲ್ಲೆ. 

4. |ಡಾ: ಯೋಗಿತಾ ಜನಾರ್ದನ್‌, ಪ್ರಾ.ಆ.ಕೇಂದ್ರ, ಬಾಗಲೂರು, ಬೆಂಗಳೂರು ನಗರ ಜಿಲ್ಲೆ. 
ಸಾಕವೈ ಪ್ರಾ.ಆ.ಕೇಂದ್ರ, ಹರದನಹಳ್ಳಿ, 
ನಾಗಮಂಗಲ ತಾ: ಮಂಡ್ಯ ಜಿಲ್ಲೆ. 














ದಿನಾಂಕ:24.6.2004ರ ಅಧಿಸೂಚನೆಯಲ್ಲಿ ತಿಳಿಸಿರುವ ಇತರೆ ಷರತ್ತುಗಳು ಈ ಪ್ರಕರಣಗಳಲ್ಲಿಯೂ ಅನ್ವಯಿಸುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1157 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಆಕುಕ 53 ಹೆಚ್‌ಎಸ್‌ಡಿ 2004, ಬೆಂಗಳೂರು, ದಿನಾಂಕ: 28ನೇ ಜುಲೈ 2004 
ಡಾ: ಮಲ್ಲಿಕಾರ್ಜುನ ಶಿವರುದ್ರಪ್ಪ ಕುಂಬಾರ, ದಂತ ಆರೋಗ್ಯಾಧಿಕಾರಿ, ಇವರನ್ನು ಅಧಿಸೂಚನೆ ನಂ.ಆಕುಕ 113 ಹೆಚ್‌ಎಸ್‌ಡಿ 
2003, ದಿನಾಂಕ:20.7.2004ರಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಗೋಕಾಕ್‌, ಬೆಳಗಾಂ ಜಿಲ್ಲೆ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದ್ದುದನ್ನು 


ಶ್ರಿ 
ಮಾರ್ಪಡಿಸಿ ಸಾರ್ವಜನಿಕ ಆಸ್ಪತ್ರೆ, ಮುಂಡರಗಿ, ಗದಗ ಜಿಲ್ಲೆ, ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 
ಉಳಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 113 ಹೆಚ್‌ಎಸ್‌ಡಿ 2003, ದಿನಾಂಕ:20.7.2004 ರಲ್ಲಿನ ಷರತ್ತುಗಳು 
ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1158 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲೋಇ 100 ಸೇಇಸಿ 04, ಬೆಂಗಳೂರು, ದಿನಾಂಕ: 23ನೇ ಜುಲೈ 2004 
ಶ್ರೀ ಕೆ.ಎಸ್‌. ಉಮೇಶ್‌, ಉಪವಾಸುಶಿಲ್ಲಿ ವಾಸ್ತುಶಿಲ್ಪಿ ಇಲಾಖೆ ಇವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ ದಿನಾಂಕ 1.3.2004 
ರಿಂದ 30 ದಿನಗಳ ಗಳಿಕೆ ರಜೆಯನ್ನು ಒಪ್ಪಿಸಿಕೊಂಡು ಇವರಿಗೆ 2003-04ನೇ ಬ್ಲಾಕ್‌ ಅವಧಿಯಲ್ಲಿ ನಗಧೀಕರಣ ಸೌಲಭ್ಯವನ್ನು ಪಡೆಯಲು 
ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟರಸಪ್ಪ 
ಪಿ.ಆರ್‌. 1159 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸೇವೆಗಳು-ಬಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 35 ಆಸೇವ 2004, ಬೆಂಗಳೂರು, ದಿನಾಂಕ: 15ನೇ ಜುಲೈ 2004 
ಅಧಿಸೂಚನೆ ಸಂಖ್ಯೆ:ಸಿಆಸುಇ 35 ಆಸೇವ 2004 ದಿನಾಂಕ: 5.5.2004 ರಲ್ಲಿ ಶ್ರೀ ಎಂ.ಎಸ್‌. ನಾಗೇಂದ್ರ ಕೆ.ಎ.ಎಸ್‌. (ಹಿರಿಯ 
ಶ್ರೇಣಿ) ಅಧಿಕಾರಿ, ಇವರನ್ನು ರಿಜಿಸ್ಟಾರ್‌, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಂಸ್ಥೆ (15£0) ಬೆಂಗಳೂರು, ಹುದ್ದೆಗೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೨, ೨೦೦೪ ೪೧೩ 





ವರ್ಗಾಯಿಸಿದ್ದನ್ನು ರದ್ದುಪಡಿಸಿ ಈಗ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಾಹಕ ನಿರ್ದೇಶಕರು (ಸಿಬ್ಬಂದಿ ಮತ್ತು ಹಣಕಾಸು), 
ಬೆಂಗಳೂರು ಸಮೂಹ ಕ್ಷಿಪ್ರ ಸಾರಿಗೆ ನಿಯಮಿತ (81/೧711), ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ 
ಮುಂದುವರಿಸಲಾಗಿದೆ. 
ಅಧಿಸೂಚನೆ ಸಂಖ್ಯೆ:ಸಿಆಸುಇ 35 ಆಸೇವ 2004 ದಿನಾಂಕ: 12.5.2004ರಲ್ಲಿ ಶ್ರೀ ಶಂಕರ್‌ ಆರ್‌. ಪಾಟೀಲ್‌, ಕೆ.ಎ.ಎಸ್‌. 
(ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ ಯೋಜನೆ, ಬೆಂಗಳೂರು, 
ಹುದ್ದೆಗೆ ವರ್ಗಾಯಿಸಿದ್ದು, ಈ ವರ್ಗಾವಣೆಯನ್ನು ಅಧಿಸೂಚನೆ ಸಂಖ್ಯೆ: ಸಿಆಸುಇ 62 ಆಸೇವ 2004 ದಿನಾಂಕ: 8.6.2004 ರಲ್ಲಿ 
ರದ್ದುಪಡಿಸಿರುವ ಮೇರೆಗೆ ಶ್ರೀ ಜಿ.ಸಿ. ರಾಜಶೇಖರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಈಗಿರುವ ಮುಖ್ಯ 
ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ಧತಿಗಳ ಅಭಿವೃದ್ದಿ ಯೋಜನೆ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ 
ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಪಿ. ಪ್ರಭು 
ಪಿ.ಆರ್‌. 1160 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಮಮಇ 29 ಎಸ್‌ಜೆಡಿ 2004, ಬೆಂಗಳೂರು, ದಿನಾಂಕ: 20ನೇ ಜುಲೈ 2004 
ಶ್ರೀಮತಿ ಎಸ್‌.ಎಸ್‌. ವಾಲಿ ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಮಡಿಕೇರಿ. ಇಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಇವರನ್ನು ಉಪ ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಧಾರವಾಡ, ಇಲ್ಲಿಗೆ ಸರ್ಕಾರಿ ಆದೇಶ ಸಂಖ್ಯೆ. ಮಮಣ 125 ಎಸ್‌ಜೆಡಿ 2002 ದಿನಾಂಕ:4.6.2004 ರಲ್ಲಿ ಉನ್ನತೀಕರಿಸಿದ ಹಾಗೂ ಖಾಲಿ 
ಇರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಅಧಿಕಾರಿ (ವೇತನ ಶ್ರೇಣಿ ರೂ. 7400-13120) ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 
ಈ ವರ್ಗಾವಣೆಯು ಕೋರಿಕೆ ವರ್ಗಾವಣೆ ಅಡಿ ಬರುವುದರಿಂದ ನಿಯಮಾನುಸಾರ ವರ್ಗಾವಣೆ ಪ್ರಯಾಣ ಭತ್ಯೆ! ತುಟ್ಟಿಭತೆಗೆ 
ಸದರಿ ಅಧಿಕಾರಿಗಳು ಅರ್ಹರಿರುವುದಿಲ್ಲ. (ಈ ವರ್ಗಾವಣೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುತ್ತಾರೆ.) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪ್ರ.ದ.ಸಿದ್ಧಾಂತಿ 
ಪಿ.ಆರ್‌. 1161 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 287 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 29ನೇ ಜುಲೈ 2004 
1. ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಶಿಶುವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾ: ಆರ್‌. ಪ್ರೇಮಲತಾ ರವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆಯ ಪೀಡಿಯಾಟ್ರಿಕ್‌ ನೆಫ್ರಾಲಜಿ ಸಹ ಪ್ರಾಧ್ಯಾಪಕರಾಗಿ ಅವರ ಸ್ವಂತ 
ವೇತನ ಮತ್ತು ಶ್ರೇಣಿಯ ಮೇಲೆ ಮುಂದಿನ ಆದೇಶದವರೆಗೆ ನಿಯೋಜನೆ ಮೇಲೆ ನೇಮಿಸಲಾಗಿದೆ. 
2. ಅವರು ಪ್ರತಿ ಬುಧವಾರ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ನೆಫ್ರೊ ಕ್ಲಿನಿಕ್‌ ನಡೆಸಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1162 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 117 ನಯೋಸೇ 2004, ಬೆಂಗಳೂರು, ದಿನಾಂಕ: 29ನೇ ಜುಲೈ 2004 
ಶ್ರೀ ಎಸ್‌. ಗೋಪಾಲಕೃಷ್ಣ, ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ದಾವಣಗೆರೆ 
ಇವರು ನಗರ ಯೋಜನಾ ಇಲಾಖೆ, ದಾವಣಗೆರೆ ಕಛೇರಿಯ ನಗರ ಯೋಜನಾ ಸಹಾಯಕ ನಿರ್ದೇಶಕರ ಅಧಿಕ ಪ್ರಭಾರವನ್ನು 
ದಿ:30.7.2002 ರಿಂದ 3.6.2004ರವರೆಗೆ ನಿರ್ವಹಿಸಿರುವುದರಿಂದ ಸದರಿ ಅವಧಿಗೆ ಸಹಾಯಕ ನಿರ್ದೇಶಕರ ವೇತನ ಶ್ರೇಣಿ 
ರೂ.7400-13,120ರ ಕನಿಷ್ಟ ವೇತನದ ಶೇಕಡ 5 ರಷ್ಟು ಪ್ರಭಾರ ಭತ್ಕೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 
68 ರನ್ವಯ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1163 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೨, ೨೦೦೪ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ನಅಇ 300 ಮೈಅಪ್ರಾ 2004, ಬೆಂಗಳೂರು, ದಿನಾಂಕ: 21ನೇ ಜುಲೈ 2004 
ಅಧಿಸೂಚನೆ ಸಂಖ್ಯೆ. ಸಿಆಸುಇ 90 ಆಸೇವ 2004, ದಿನಾಂಕ: 20.7.2004 ರಲ್ಲಿ ಶ್ರೀ ಕೆ.ಎಂ. ಚಂದ್ರೇಗೌಡ, ಕೆ.ಎ.ಎಸ್‌., 
ಕಿರಿಯ ಶ್ರೇಣಿ, ಇವರನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯದರ್ಶಿ ಹುದ್ದೆಯಲ್ಲಿ ನಿರ್ವಹಿಸುತ್ತಿರುವ ಶ್ರೀ ಬಿ. ರಾಮು ಇವರ 
ಸ್ಥಾನದಲ್ಲಿ ನೇಮಿಸಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಗೆ ನೀಡಿರುವುದರಿಂದ ಶ್ರೀ ಕೆ.ಎಂ. ಚಂದ್ರೇಗೌಡ, ಇವರನ್ನು 
ಮೈಸೂರು ನಗರಾಭಿವೃದ್ದಿ ಪ್ರಾಧಿಕಾರದ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೂ 
ಮರು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1164 ವಿ. ಶ್ರೀಧರಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 55 ಸಾಇಸೆ 2004, ಬೆಂಗಳೂರು, ದಿನಾಂಕ: 23ನೇ ಜುಲೈ 2004 
ಸಾರಿಗೆ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ ಮೋಟಾರು ವಾಹನ ನಿರೀಕ್ಬಕರುಗಳನ್ನು ವೇತನ ಶ್ರೇಣಿ 5575-10620 
ಹಿರಿಯ ಮೋಟಾರು ವಾಹನ ನಿರೀಕ್ಷಕರ ಹುದ್ದೆಯಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 32 ಅಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ನೇಮಿಸಲಾಗಿದೆ. 



































ಕ್ರ. ನೌಕರರ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಹಿರಿಯ ಮೋಟಾರು ವಾಹನ ನಿರೀಕ್ಷಕರ ಹುದ್ದೆಯಲ್ಲಿ ಸ್ವತಂತ್ರ 

ಸಂ. | ಶ್ರೀಯುತರಾದ: ಪ್ರಭಾರದ ಮೇಲೆ ನೇಮಿಸಲಾಗಿರುವ ಸ್ಥಳ 

1. | ಸಿ.ಡಿ. ಅರ್ಥಗ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಚಿಕ್ಕೋಡಿ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಚಿಕ್ಕೋಡಿ. 

2. | ವಿ.ಜಿ. ಶ್ರೀನಿವಾಸಯ್ಯ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ದಾವಣಗೆರೆ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಬೆಂಗಳೂರು (ದಕ್ಷಿಣ) 

3. | ಡೊಬಿನ್‌ ಆಂತೋನಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಬೆಂಗಳೂರು (ಪೂರ್ವ) 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಬೆಂಗಳೂರು 
(ಪೂರ್ವ) 

4. | ಶ್ರೀಧರ ಅಧಿಕಾರಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಗುಲ್ಬರ್ಗಾ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಮೈಸೂರು. 

5. | ಎನ್‌. ಬಾಲಕೃಷ್ಣನ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಕೋಲಾರ. 
ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಪುತ್ತೂರು. 

6. | ಬಿ.ಎಲ್‌. ಬೀರೇಗೌಡ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಬೆಂಗಳೂರು (ಪೂರ್ವ) 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಕೊಪ್ಪಳ. 

7. |ಕೆ. ಅಶೋಕ್‌ ಕುಮಾರ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಬೆಂಗಳೂರು (ಕೇಂದ್ರ) 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಮಂಗಳೂರು. 

8. | ರಾಜೇಶ್‌ ಕುಮಾರ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಬೆಂಗಳೂರು (ಕೇಂದ್ರ) 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಬೆಂಗಳೂರು (ದಕ್ಷಿಣ) 











ಈ ಮೇಲ್ಕಂಡ ಅಧಿಕಾರಿಗಳ ಜೇಷ್ಟತೆ ನಿಗದಿಪಡಿಸುವ ಬಗ್ಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಹಾಗೂ ನ್ಯಾಯಾಲಯಗಳು 
ನೀಡಬಹುದಾದ ತೀರ್ಪಗಳಿಗೆ ಒಳಪಟ್ಟು ಆದೇಶವನ್ನು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1165 ಜಿ.ಎನ್‌. ಲಕ್ಷ್ಮೀಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), ಸಾರಿಗೆ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 27 ಐಎಂಎಂ 2003, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 27 ಐಎಂಎಂ 2003, ದಿನಾಂಕ: 4.7.2003 ಅನ್ವಯ ಔಷಧ ನಿಯಂತ್ರಣ 
ಇಲಾಖೆಯಲ್ಲಿ ಔಷಧ ಪರಿವೀಕ್ಷಕರಾಗಿ ನೇಮಕಗೊಂಡು ತರಬೇತಿಯಲ್ಲಿದ್ದ ಈ ಕೆಳಕಂಡ ಔಷಧ ಪರಿವೀಕ್ಷಕರಿಗೆ ಈ ಕೂಡಲೇ ಜಾರಿಗೆ 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೧೨, ೨೦೦೪ ೪೧೫ 





ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಔಷಧ ಮತ್ತು ಕಾಂತಿವರ್ಧಕ ಕಾಯ್ದೆಯ 
ಕಲಂ 21ರ ಪ್ರಕಾರ ನೇಮಕಾತಿ ಮಾಡಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. ಸದರಿಯವರು ಬೆಂಗಳೂರು ಕೇಂದ್ರ ಕಚೇರಿಯಿಂದ ನೇಮಿಸಿರುವ 
ಸ್ಥಳಕ್ಕೆ ಹೋಗಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ಪ್ರಕಾರ ಪ್ರಯಾಣ ಭತ್ಯೆಗೆ ಅರ್ಹರಿರುತ್ತಾರೆ. 

















ಕ್ರ. ಸಂ. ಔಷಧ ಪರಿವೀಕ್ಷಕರ ಹೆಸರು | ಸ್ಥಳ ನಿಯುಕ್ತಿಗೊಳಿಸಿದ ಕಚೇರಿ 
1) ಅಣ್ಣಾರಾವ್‌ ಕೆ. ನಾಯಕ್‌ ಸಹಾಯಕ ಔಷಧ ನಿಯಂತ್ರಕರ ಕಚೇರಿ, 
ಮೈಸೂರು ವೃತ್ತ-2, ಮೈಸೂರು. 
2) ಯಶೋಧ.ಎಸ್‌.ವಿ. ಕೇಂದ್ರ ಕಚೇರಿ, ಬೆಂಗಳೂರು. 
3 ಬಿ.ಎನ್‌. ಬಾಬು ಸಹಾಯಕ ಔಷಧ ನಿಯಂತ್ರಕರ ಕಚೇರಿ, 
ಬೆಂಗಳೂರು ವೃತ್ವ-4, ಬೆಂಗಳೂರು. 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚೋಮಾನಾಯಕ್‌ ಜಿ. 
ಪಿ.ಆರ್‌. 1166 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಆಕುಕ 9 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 28ನೇ ಜುಲೈ 2004 

1) ತಾ.9-7-2004 ಸಂಖ್ಯೆ. ಆಕುಕ 393 ಹೆಚ್‌ಎಸ್‌ಹೆಚ್‌ 2004ರ ಅಧಿಸೂಚನೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆ ಅರಕೆರೆ ಹೆರಿಗೆ ಆಸ್ಪತ್ರೆಯ ಜಿಡಿಎಂಒ ಡಾ: ಕೆ. ಧನಲಕ್ಷ್ಮಿ ರವರನ್ನು ಬೆಂಗಳೂರು 
ವೈದ್ಯಕೀಯ ಕಾಲೇಜಿನಲ್ಲಿ ಶಿಶುವೈದ್ಯಶಾಸ್ತ್ರ ಉಪನ್ಯಾಸಕರಾಗಿ ನಿಯೋಜನೆ ಮೇಲೆ ನೇಮಿಸಲು ಅವರ ಸೇವೆಯನ್ನು ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಕೀಯ ಶಿಕ್ಷಣ ಶಾಖೆಗೆ ನೀಡಲಾಗಿದೆ. ಅದರಂತೆ ಅವರನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನ 
ಶಿಶುವೈದ್ಯಶಾಸ್ತ್ರ ಉಪನ್ಯಾಸಕರ ಖಾಲಿ ಹುದ್ದೆಯಲ್ಲಿ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಅವುಗಳಲ್ಲಿ ಯಾವುದು 
ಮುಂಚಿತವೋ ಅಲ್ಲಿಯವರೆಗೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 

2) ತಾ.20-7-2004 ಸಂಖ್ಯೆ. ಆಕುಕ 291 ಹೆಚ್‌ಎಸ್‌ಹೆಚ್‌ 2004ರ ಅಧಿಸೂಚನೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ಇಲಾಖೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯ ಜಿಡಿಎಂಒ ಡಾ: ಎಸ್‌. ಕಾರ್ತಿಕ್‌ 
ರವರನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಇ.ಎನ್‌.ಟಿ. ಉಪನ್ಯಾಸಕರಾಗಿ ನಿಯೋಜನೆ ಮೇಲೆ ನೇಮಿಸಲು ಅವರ ಸೇವೆಯನ್ನು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಕೀಯ ಶಿಕ್ಷಣ ಶಾಖೆಗೆ ನೀಡಲಾಗಿದೆ. ಅದರಂತೆ ಅವರನ್ನು ಬೆಂಗಳೂರು 
ವೈದ್ಯಕೀಯ ಕಾಲೇಜಿನ ಇ.ಎನ್‌.ಟಿ. ಉಪನ್ಯಾಸಕರ ಖಾಲಿ ಹುದ್ದೆಯಲ್ಲಿ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಅವುಗಳಲ್ಲಿ ಯಾವುದು ಮುಂಚಿತವೋ ಅಲ್ಲಿಯವರೆಗೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ನೇಮಿಸಲಾಗಿದೆ. 

3) ತಾ.22-7-2004 ಸಂಖ್ಯೆ. ಆಕುಕ 146 ಎಂಎಂಸಿ 2004ರ ಅಧಿಸೂಚನೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ಇಲಾಖೆಯ ನಿವೃತ್ತ ಇ.ಎನ್‌.ಟಿ. ಹಿರಿಯ ತಜ್ಞ ಡಾ: ಆಸಿಫ್‌ ಆಲಿ ಜಾನ್‌ ರವರನ್ನು ಟ್ಯೂಟರ್‌ ಹುದ್ದೆಯಲ್ಲಿ 11 ತಿಂಗಳ 
ಅವಧಿಗೆ ಗುತ್ತಿಗೆ ಮೇಲೆ ನೇಮಿಸಲಾಗಿದ್ದು, ಸದರಿ ಗುತ್ತಿಗೆ ನೇಮಕಾತಿಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. 

4) ತಾ.24-7-2004 ಸಂಖ್ಯೆ. ಆಕುಕ 507 ಎಂಎಸ್‌ಎಸ್‌ 2004ರ ಅಧಿಸೂಚನೆಯಲ್ಲಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನ 
ವಿಕ್ಟೋರಿಯಾ ಆಸ್ಪತ್ರೆಯ ರೆಸಿಡೆಂಟ್‌ (ಅರ್ಥೋಪೆಡಿಕ್‌) ಸರ್ಜನ್‌ ಆಗಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ 
ಹಿರಿಯ ತಜ್ಞರಾದ ಡಾ: ವಿ.ಜೆ. ಪುರುಷೋತ್ತಮ್‌ ಮತ್ತು ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರಸೂತಿ 
ಮತ್ತು ಸ್ತ್ರೀರೋಗ ತಜ್ಞರಾದ ಡಾ: ವಿಜಯಲಕ್ಷ್ಮಿ ಎಂ. ನಾಯಕ್‌ ರವರುಗಳನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಕ್ರಮವಾಗಿ 
ಅಸ್ಥಿಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರ ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಉಪನ್ಯಾಸಕರ ಹುದ್ದೆಗಳಿಗೆ ನಿಯೋಜನೆ ಮೇಲೆ ನೇಮಿಸಲು 
ಅವರುಗಳ ಸೇವೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಕೀಯ ಶಿಕ್ಷಣ ಶಾಖೆಗೆ ನೀಡಲಾಗಿದೆ. ಅದರಂತೆ ಡಾ: 
ವಿ.ಜೆ. ಪುರುಷೋತ್ತಮ್‌ ರವರನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಅಸ್ವಿಚಿಕಿತ್ಸಾಶಾಸ್ತ್ರ ಉಪನ್ಯಾಸಕರ ಖಾಲಿ ಹುದ್ದೆಯಲ್ಲಿ ಮತ್ತು ಡಾ: 
ವಿಜಯಲಕ್ಷ್ಮಿ ಎಂ.ನಾಯಕ್‌ ರವರನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಉಪನ್ಯಾಸಕರ ಖಾಲಿ 
ಹುದ್ದೆಯಲ್ಲಿ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಅವುಗಳಲ್ಲಿ ಯಾವುದು ಮುಂಚಿತವೋ ಅಲ್ಲಿಯವರೆಗೆ 
ನಿಯೋಜನೆ ಮೇಲೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1167 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 


೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೨, ೨೦೦೪ ಭಾಗ - ೨ 





ಅಧಿಸೂಚನೆ ಸಂಖ್ಯೆ: ಆಕುಕ 9 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 26ನೇ ಜುಲೈ 2004 
ಮೈಸೂರು ವೈದ್ಯಕೀಯ ಕಾಲೇಜಿನ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಪ್ರಾಧ್ಯಾಪಕರಾದ ಡಾ:ಎಸ್‌.ಆರ್‌. ಹಿರೇಮಠ್‌ ರವರು 
ನೇಮಕಾತಿ ಆದೇಶವಿಲ್ಲದೆ ಮತ್ತು ಸ್ಥಳನಿಯುಕ್ತಿ ನಿರೀಕ್ಷಣೆಯಲ್ಲಿ ತಾ: 13.2.2004 ರಿಂದ ತಾ: 26.5.2004 (ಉಭಯ ದಿನಗಳು 
ಒಳಗೊಂಡು)ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 8(15)(ಎಫ್‌) ನಿಯಮದಡಿ ಕಡ್ಡಾಯ 
ನಿರೀಕ್ಷಣಾವಧಿ ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1168 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಾಪ್ರಯು 82 ವಾಪ್ರಸಿ 2004, ಬೆಂಗಳೂರು, ದಿನಾಂಕ: 30ನೇ ಜುಲೈ 2004 
ಸಿಆಸು ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಆಸುಇ 70 ಎಸ್‌ಪಿಎಸ್‌ 2004, ದಿನಾಂಕ: 26.7.2004ರ ಅಧಿಸೂಚನೆಯಲ್ಲಿ ಶ್ರೀ 
ಐ.ಎಂ. ವಿಠಲಮೂರ್ತಿ, ಐಎಎಸ್‌, ಅವರನ್ನು ವರ್ಗಾಯಿಸಲಾಗಿದ್ದು ಅವರು ಅಧಿಕ ಪ್ರಭಾರದಲ್ಲಿದ್ದ ಆಯುಕ್ತರು, ವಾರ್ತಾ ಇಲಾಖೆ, 
ಸ್ಥಳದಲ್ಲಿ ಶ್ರೀ ಮಹೇಂದ್ರ ಜೈನ್‌, ಐಎಎಸ್‌, ಆಯುಕ್ತರು, ಪ್ರವಾಸೋದ್ಯಮ ಇಲಾಖೆರವರನ್ನು ಆಯುಕ್ತರು, ವಾರ್ತಾ ಇಲಾಖೆ ಹಾಗೂ 
ವಿಶೇಷ ಕಾರ್ಯದರ್ಶಿಗಳು, ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ ಹಾಗೂ ನಿರ್ದೇಶಕರು, ವಾರ್ತಾ 
ಇಲಾಖೆಯ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕಾತಿ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಸೀತಮ್ಮ 
ಪಿ.ಆರ್‌. 1169 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 9 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 22ನೇ ಜುಲೈ 2004 
ಮೈಸೂರು ವೈದ್ಯಕೀಯ ಕಾಲೇಜಿನ ಶಸ್ತ್ರಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಡಾ: ರಮೇಶ್‌ ಮಹದೇವ್‌ ತಂಬಟ್‌ ರವರನ್ನು 
ಅನ್ಯಸೇವೆ ಆಧಾರದ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು ತಿಂಗಳ ಅವಧಿಗೆ ಬೆಂಗಳೂರು ವೈದ್ಯಕೀಯ ಕಾಲೇಜಿನ 
ಪೀಡಿಯಾಟ್ರಿಕ್‌ ಸರ್ಜರಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸಲು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1170 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ಅಧಿಸೂಚನೆ ಸಂಖ್ಯೆ: ಆಕುಕ 457 ಹೆಚ್‌ಎಸ್‌ಹೆಚ್‌ 2004, ಬೆಂಗಳೂರು, ದಿನಾಂಕ: 24ನೇ ಜುಲೈ 2004 
ಡಾ: ಸಂಗೀತಾ ಶೇಷಗಿರಿ ಕೋಡ್ಕಣಿ, ಇವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2004 
ದಿನಾಂಕ: 24.6.2004 ರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಗುಬ್ಬಿ, ತುಮಕೂರು ಜಿಲ್ಲೆ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದ್ದುದನ್ನು 
ಮಾರ್ಪಡಿಸಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮಾಕಳಿ, ಬೆಂಗಳೂರು ನಗರ ಜಿಲ್ಲೆ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 
ಉಳಿದಂತೆ ಸರ್ಕಾರದ ದಿನಾಂಕ: 24.6.2004ರ ಅಧಿಸೂಚನೆಯಲ್ಲಿನ ಷರತ್ತುಗಳು ಜಾರಿಯಲ್ಲಿರುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1171 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 350 SAS 2004, Bangalore, Dated: 13" July, 2004 
Smt Renuka Chidambaram, IAS (KN:85), waiting for posting is posted with immediate effect and 
until further orders as Director (Disinvestment) and Ex-officio Secretary to Government Department of 
Disinvestment and Public Enterprises Reforms, Bangalore vice Smt V. Manjula, IAS proceeded on leave. 
By Order and in the name of the Governor of Karnataka, 
B.V. KUMARASWAMY 


P.R. 1172 Under Secretary to Government, 
Department of Personnel and Administrative Reforms (Services-l). 


